CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಸು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜೂನ್‌ ೨೩, ೨೦೦೫ (ಆಷಾಢ ೨, ಶಕ ವರ್ಷ ೧೯೨೨) ಸಂಚಿಕೆ ೨೫ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 111 ಆಇಸೇ 2005, ಬೆಂಗಳೂರು, ದಿನಾಂಕ: 2ನೇ ಜೂನ್‌, 2005 
ಸಂಖ್ಯೆ: ಸಿಆಸುಇ 31 ಆಸೇವ 2005 (1) ದಿನಾಂಕ: 27.05.2005ರಲ್ಲಿ ಶ್ರೀ ಎಂ. ನಾಗರಾಜು, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 
ಉಪವಿಭಾಗಾಧಿಕಾರಿ, ಮಡಿಕೇರಿ ಇವರನ್ನು ಉಪನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೈಸೂರು ಇಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಶ್ರೀ ಎಸ್‌.ಇ. ಮಹದೇವಪ್ಪ ಇವರ ಸ್ಥಾನದಲ್ಲಿ ವರ್ಗಾಯಿಸಿದೆ. 
ಆದ್ದರಿಂದ, ಶ್ರೀ ಎಂ. ನಾಗರಾಜು, ಇವರು ಮಡಿಕೇರಿ ಉಪವಿಭಾಗಾಧಿಕಾರಿ ಹುದ್ದೆಯಿಂದ ಬಿಡುಗಡೆ ಹೊಂದಿ ಮೈಸೂರಿನ ಆಹಾರ ಮತ್ತು 
ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರ ಹುದ್ದೆಯಲ್ಲಿ ವಹಿಸಿಕೊಳ್ಳಲು ಸೂಚಿಸಲಾಗಿದೆ. ಅಲ್ಲದೆ ಶ್ರೀ ಎಸ್‌.ಇ. ಮಹದೇವಪ್ಪ ಇವರು ಶ್ರೀ 
ಎಂ. ನಾಗರಾಜು ಇವರಿಗೆ ಉಪನಿರ್ದೇಶಕರ ಹುದ್ದೆಯ ಪ್ರಭಾರವನ್ನು ತಕ್ಷಣ ಹಸ್ತಾಂತರಿಸಲು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 675 ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಯೋಜನೆ ಹಾಗೂ ಸಾಂಖ್ಕಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 01 ಎಸ್‌ಎಸ್‌ಎಂ 2005, ಬೆಂಗಳೂರು, ದಿನಾಂಕ: 26ನೇ ಮೇ, 2005 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಶ್ರೀ ಬಿ.ಬಿ. ಕುಲಕರ್ಣಿ, ಉಪ ನಿರ್ದೇಶಕರು, ಯೋಜನಾ ಅಂದಾಜು 
ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ, ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರನ್ನು ಜಿಲ್ಲಾ ಪಂಚಾಯತ್‌ ರಾಯಚೂರು ಇಲ್ಲಿ 
ಖಾಲಿ ಇರುವ ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶಿವಲಿಂಗಯ್ಯ 
ಪಿ.ಆರ್‌. 676 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಪಿಡಿ 03 ಎಸ್‌ಎಸ್‌ಎಂ 2005, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಶ್ರೀ ಬಸವರಾಜ ಸಾಯಿಬಣ್ಣಪ್ಪ, ಉಪ ನಿರ್ದೇಶಕರು, ಜಿಲ್ಲಾ ಸಂಖ್ಯಾ 
ಸಂಗ್ರಹಣಾಧಿಕಾರಿ, ಚಿತ್ರದುರ್ಗ, ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರನ್ನು ಖಾಲಿ ಇರುವ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಗುಲ್ಬರ್ಗಾ ಖಾಲಿ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶಿವಲಿಂಗಯ್ಯ 
ಪಿ.ಆರ್‌. 677 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


( ೨೩೭) 


೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 166 ಸಅಸೇ 2005, ಬೆಂಗಳೂರು, ದಿನಾಂಕ: 4ನೇ ಜೂನ್‌, 2005 
ಸಚಿವಾಲಯ ಸೇವೆಗೆ ಸೇರಿದ ಹಾಗೂ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಉಪಕಾರ್ಯದರ್ಶಿ, ಶ್ರೀ ಎಂ.ಜಿ. ಕೌಜಲಗಿ, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಕೆ.ಆರ್‌. ರಾಮಕೃಷ್ಣ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಇವರ 
ಸ್ಥಾನದಲ್ಲಿ, ಅಪರ ಕಾರ್ಯದರ್ಶಿ, ಕಂದಾಯ ಇಲಾಖೆ ಹುದ್ದೆಯನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗಳು (ನೇಮಕಾತಿ) ನಿಯಮದನ್ವಯ 

ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆ ಎಂದು ಗುರುತಿಸಿ ಆ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು.ಪಿ. ಪ್ರಭು 

ಪಿ.ಆರ್‌. 678 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 365 ಸಅಸೇ 2004, ಬೆಂಗಳೂರು, ದಿನಾಂಕ: 3ನೇ ಜೂನ್‌, 2005 
ಶ್ರೀ ಕೆ.ಬಿ. ಬಸಪ್ಪ ನಿವೃತ್ತ ನಿರ್ದೇಶಕರು, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅಥವಾ ಸದರಿಯವರ ಸೇವೆಯು ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರಿಗೆ ಅಗತ್ಯವಿರುವವರಿಗೆ ಅಥವಾ 
ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95 (2)ನ್ನು ಸಡಿಲಿಸಿ 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 15 (1) (ಎ) ರನ್ವಯ ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರ 
ಸಚಿವಾಲಯದಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ಮರುನೇಮಕಾತಿ ಮಾಡಲಾಗಿದೆ. 
ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 679 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 138 ಆಖಇ 2005, ಬೆಂಗಳೂರು, ದಿನಾಂಕ: 28ನೇ ಮೇ, 2005 

ಶ್ರೀ ಶಿವಯ್ಯ, ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, ಉಪ ಖಜಾನೆ, ಚನ್ನರಾಯಪಟ್ಟಣ, ಇವರಿಗೆ ದಿನಾಂಕ: 31.05.2005ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)(ಎ) ರನ್ವಯ ಸೇವೆಯಿಂದ ಸ್ವಇಚ್ಛಾ ನಿವೃತ್ತಿ 

ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌. ಪ್ರಭಾಕರ್‌ 
ಪಿ.ಆರ್‌. 680 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ). 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 21 ಕಾಬಾಸೇ 2005, ಬೆಂಗಳೂರು, ದಿನಾಂಕ: 28ನೇ ಮೇ, 2005 

ಶ್ರೀ ಎಂ.ಎಸ್‌. ಮಹದೇವ್‌, ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರು, ಬೆಂಗಳೂರು, ಇವರಿಗೆ ವೇತನ ಶ್ರೇಣಿ ರೂ.7400-13120ರ 
ಕಾರ್ಯಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ವಿಭಾಗ-2, ಮೈಸೂರು ಇಲ್ಲಿ 
ಖಾಲಿ ಇರುವ ಕಾರ್ಯಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ನೇಮಿಸಿ ಆದೇಶ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಮಲಾಕುಮಾರಿ 
ಪಿ.ಆರ್‌. 681 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, (ಕಾರ್ಹಾನೆ ಮತ್ತು ಬಾಯ್ಲರುಗಳು). 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 15 ಎಲ್‌ಎಜಿ 2004, ಬೆಂಗಳೂರು, ದಿನಾಂಕ: 26ನೇ ಮೇ, 2005 
ಶ್ರೀ ವಿಠಲ ಎಸ್‌. ರೈ, ವಕೀಲರು, ಬೆಂಗಳೂರು ಇವರನ್ನು ಈ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೊಳಪಟ್ಟು ಮಂಗಳೂರಿನ ಎರಡನೇ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಪಿ.ಆರ್‌. 682 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ, (ಆಡಳಿತ-1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ೨೩೯ 





ಅಧಿಸೂಚನೆ 
ಸಂಖ್ಯೆ: ಲಾ 51 ಎಲ್‌ಎಜಿ 2004, ಬೆಂಗಳೂರು, ದಿನಾಂಕ: 12ನೇ ಮೇ, 2005 
ಶ್ರೀ ಎನ್‌.ಜಿ. ಕೊಟ್ರೆ, ಜಿಲ್ಲಾ ಸರ್ಕಾರಿ ವಕೀಲರು, ಬೆಂಗಳೂರು ಇವರನ್ನು ಕೆ.ಎಲ್‌.ಓ. ನಿಯಮಗಳು 1977ರ ಷರತ್ತುಗಳಿಗೆ ಒಳಪಟ್ಟು 
ದಿನಾಂಕ: 09.08.2004ರಿಂದ ಪುನಃ ಮತ್ತೊಂದು ಅವಧಿಗೆ ಅದೇ ಹುದ್ದೆಯಲ್ಲಿ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 683 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ, (ಆಡಳಿತ-1). 


HOME SECRETARIAT 
NOTIFICATION 
No. HD 143 PPE 2005, Bangalore, Dated: 18th May, 2005 

In exercise of the powers conferred by Sub-section (8) of Section 24 of the code of Criminal 
Procedure, 1973, (Central Act No.2 of 1974) as amended by the code of Criminal Procedure (Amendment 
Act 1978 and Rule 30 of the Karnataka Law Officers) (Appointment and conditions of Services) Rules 
1977. Sri M. Naganna, Advocate is appointed as Special Public Prosecutor and conduct the case on 
behalf of the State in S.C. No. 250/02 on the file of the Additional City Civil and Sessions Court, (CCH-33) 
Bangalore. 

The remuneration of the Special public prosecutor shall be born by Sri Narendra Kumar Tandan, 
5/0 Late Devi Sahai Tandan, Bangalore. 

By Order and in the Name of the Governor of Karnataka, 
H.K. GUNDURAO 
PR-684 Under Secretary to Government, 
Home Department, (Law and Order and Prosecution) 


HIGH COURT OF KARNATAKA 
NOTIFICATION 
No. HCE 558/2005, Bangalore, Dated: 3rd June, 2005 

Sri B.V. Baira Reddy, Deputy Registrar of this office is permitted to retire from service on the 
afternoon of 31.07.2005 on attaining the age of superannuation and he will be relieved of his duties in this 
office on the afternoon of 30.07.2005, Since 31.07.2005 falls on Sunday. 

By Order of Hon'ble the Chief Justice, 
N. ANANDA 
PR-685 Registrar General. 


HIGH COURT OF KARNATAKA 
NOTIFICATION 
No. HCE 349/2005, Bangalore, Dated: 3rd June, 2005 

Smt C.K. Lalitha, Section Officer, High Court of Karnataka presently working on deputation inthe 
Karnataka Law Reporting Council, Bangalore is permitted to retire from service coluntarily w.e.f. the 
afternoon of 30.06.2005 under Rule 285 (1) (a) of KCSRs. 

By Order of Hon'ble the Chief Justice, 
R.B. BUDIHAL 
PR-686 Registrar (Judicial). 


HIGH COURT OF KARNATAKA 
NOTIFICATION 
No. HCE 557/2005, Bangalore, Dated: 3rd June, 2005 

Sri M.N. Chandrashekaraiah, Assistant Registrar of this office is permitted to retire from service 
on the afternoon of 31.07.2005 on attaining the age of superannuation and he will be relieved of his duties 
in this office on the afternoon of 30.07.2005, since 31.07.2005 falls on Sunday. 

By Order of Hon'ble the Chief Justice, 
N. ANANDA 
PR-687 Registrar General. 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(1)28/2001, Bangalore, Dated: 3rd June, 2005 
In pursuance to Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri Rachappa A. Chiniwal, District Judge 
(Retired), subject to a maximum of 240 days, on attaining the age of superannuation (58 years) as on 
30.04.2005. It is certified that no Departmental Enquiry is pending against the said Officer. 
By Order of Hon'ble the Chief Justice, 
N. ANANDA 
PR-688 Registrar General. 
HIGH COURT OF KARNATAKA 
NOTIFICATION 
No. GOB(1)28/2001, Bangalore, Dated: 3rd June, 2005 
In pursuance to Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri K.H. Malleshappa, District Judge 
(Retired), subject to a maximum of 240 days, on attaining the age of superannuation (58 years) as on 
30.04.2005. It is certified that no Departmental Enquirey is pending against the said Officer. 
By Order of Hon'ble the Chief Justice, 
N. ANANDA 
PR-689 Registrar General. 
HIGH COURT OF KARNATAKA 
NOTIFICATION 
No. LCA. I1.55/ 2004, Bangalore, Dated:27th May, 2005 
The following transfers and postings of Chief Administrative Officer/ Assistant Registrar of 
subordinate Courts are ordered to take affect immediately: 















































Sl. Name of the Officer From To 
No. 
Sriyuths: 
1. B.N. Ravindra City Civil Court, Bangalore. As Chief Administrative Officer, 
District and Sessions Court, 
Mandya. 
2. D. Nagarajaiah District and Sessions Courtt| As Lecturer, Judicial Department 
Mandya. Employees Training Institute, 
Bangalore. 
3. K.A. Panchalingaiah | District and Sessions Court, | As Chief Administrative Officer, 
Bangalore Rural. Distriact and Sessions Court, 
Mysore. 
4. Lakshminarasimha | Judicial Dept. Employees Training | As Chief Administrative Officer, 
Murthy Institute, Bangalore. District and Sessions Court, Bidar. 
5. S.G. Bhoske District and Sessions Court, Bidar. As Assistant Registrar, City Civil 
Court, Bangalore. 
6. S.G. Inamdar City Civil Court, Bangalore. As Chief Administrative Officer, 
District Court, Bangalore Rural. 
7. M.A. Telasang District and Sessions Court, | As Chief Administrative Officer, 
Koppal. District and Sessions Court, 
Bangalkot. 
8. S.M. Upadhya District and Sessions Couff, | As Chief Administrative Officer, 
Bagalkot. District and Sessions Court, 
Bijapur. 
9. M.R. Yaragatti District and Sessions Court, | As Chief Administrative Officer, 
Bijapur. District and Sessions Court, 
Koppal. 





Note:The Officials mentioned at Sl.No.3 and 7 are not entitled for T.A., D.A., and joining time etc., Since 
the transfar is ordered on their own request. 
By Order of Hon'ble the Chief Justice, 
PR-690 VEERANNA. G. TIGADI 
Registrar (Vigilance). 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ೨೪೧ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 94 ಬಿಸಿಎ 2005, ಬೆಂಗಳೂರು, ದಿನಾಂಕ: 3ನೇ ಜೂನ್‌, 2005 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಕಇ 94 ಬಿಸಿಎ 2005, ದಿನಾಂಕ: 13.05.2005 ಹಾಗೂ ದಿನಾಂಕ: 25.05.2005 ಇವುಗಳನ್ನು ಭಾಗಶಃ 
ಮಾರ್ಪಡಿಸಿ ಈ ಶ್ರೀಯುತ ಎಸ್‌.ಜಿ. ಧನಶೆಟ್ಟಿ ಇವರನ್ನು ಜಿಲ್ಲಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ ಬೀದರ್‌ ಜಿಲ್ಲೆ ಇಲ್ಲಿಯೇ 
ಮುಂದುವರೆಸಿದೆ. 
ಶ್ರೀ ವಿಜಯಕುಮಾರ್‌ ಉಪ್ಪಿನ್‌ ರವರ ಸೇವೆಯನ್ನು ಅವರ ಮಾತೃ ಇಲಾಖೆಯಾದ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬೆಂಗಳೂರು 
ಇಲ್ಲಿಗೆ ಹಿಂದಿರುಗಿಸಿದೆ. ಸದರಿಯವರು ಮಾತೃ ಇಲಾಖೆಯಲ್ಲಿ ಮುಂದಿನ ನೇಮಕಾತಿಗೊಸ್ಕರ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 691 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಮಾಣ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 02, ಎಡಿಇ 03, ಬೆಂಗಳೂರು, ದಿನಾಂಕ: 27ನೇ ಮೇ, 2005 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 77 ಎಟಿಎಸ್‌ 2000 (1), ದಿನಾಂಕ: 27.01.2001ರಲ್ಲಿ ಶ್ರೀ ಸೋಮಸುಂದರಬಾಬು, ತಹಶೀಲ್ದಾರ್‌ 
ಗುಂಪು-ಬಿ ಇವರಿಗೆ ತಹಶೀಲ್ದಾರ್‌ ಗ್ರೇಡ್‌-1 ವೃಂದಕ್ಕೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 32 ರಡಿಯಲ್ಲಿ ನೀಡಲಾಗಿದ್ದ ಸ್ವತಂತ್ರ ಪ್ರಭಾರ 
ವ್ಯವಸ್ಥೆಯನ್ನು ತಕ್ಷಣವೇ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 692 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ನಅಇ 75, ನಯೋಸೇ 2005, ಬೆಂಗಳೂರು, ದಿನಾಂಕ: 4ನೇ ಜೂನ್‌, 2005 
ಶ್ರೀ ಬಿ.ಜಿ. ಗೋವಿಂದರಾಜ್‌, ಕಿರಿಯ ನಗರ ಯೋಜಕ, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಮಡಿಕೇರಿ, ಇವರನ್ನು ನಗರ 
ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಮೈಸೂರು ಇಲ್ಲಿ ಖಾಲಿ ಇರುವ ಕಿರಿಯ ನಗರ ಯೋಜಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 

ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ರಂಗನಾಥ್‌ 

ಪಿ.ಆರ್‌. 693 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನಅಇ 135, ನಯೋಸೇ 2004, ಬೆಂಗಳೂರು, ದಿನಾಂಕ: 6ನೇ ಜೂನ್‌, 2005 
ಶ್ರೀ ಚನ್ನಬಸಪ್ಪ, ನಗರ ಯೋಜನಾ ಉಪ ನಿರ್ದೇಶಕರು, ನಿಯೋಜನೆ ಮೇರೆಗೆ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ 
ಇವರು ದಿನಾಂಕ: 17.01.2004ರಿಂದ 01.06.2004ರವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 8(15) (ಎಫ್‌) 


ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 694 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 141 ಸಅಸೇ 2005 (ಭಾಗ), ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
ಕರ್ನಾಟಕ ಉಚ್ಛ ನ್ಯಾಯಾಲಯದ ದಿನಾಂಕ: 26.05.2005 ಅಧಿಸೂಚನೆ ಸಂಖ್ಯೆ: ಜಿಒಬಿ (1) ೫2005 ಮತ್ತು ಇಒಬಿ (1) 3/2005ರಲ್ಲಿ 
ಈ ಕೆಳಕಂಡ ನ್ಯಾಯಾಂಗ ಅಧಿಕಾರಿಗಳನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕಾನೂನು ಇಲಾಖೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಸದರಿ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ಭಾಗ - ೨ 


























1. ಶ್ರೀ ಕಾಂಬಳೆ ಸದಾಶಿವ ಪುಂಡಲಿಕ, ಸಿವಿಲ್‌ ನ್ಯಾಯಾಧೀಶರು, | 5ನೇ ಅಪರ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ 
(ಒ.ಶ್ರೇ), ಹೊಳೆಲ್ಕೆರೆ. ಕಾರ್ಯದರ್ಶಿ. 
2. ಶ್ರೀಮತಿ ಲಾವಣ್ಯಲತ ಬಿ.ಎನ್‌. ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ 
ಅಪರ ಸಿವಿಲ್‌ ಜಡ್ಜ್‌ (ಕಿ.ಶ್ರೇ), ಹರಿಹರ. ಕಾರ್ಯದರ್ಶಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 695 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 385 ಸಅಸೇ 2004, ಬೆಂಗಳೂರು, ದಿನಾಂಕ: 31ನೇ ಮೇ, 2005 
ಶ್ರೀ ಎಚ್‌.ಜಿ. ಛಾಯಾಪತಿ, ನಿವೃತ್ತ ಕಾರ್ಯಪಾಲಕ ಅಭಿಯಂತರರು ಪ್ರಸ್ತುತ ವಿಶೇಷ ಕರ್ತವ್ಯಾಧಿಕಾರಿ (ತಾಂತ್ರಿಕ್‌ ಜಲಸಂಪನ್ಮೂಲ 
ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರ ಗುತ್ತಿಗೆ ಆಧಾರದ ನೇಮಕಾತಿ ಅವಧಿಯನ್ನು ಈಗಿರುವ ಷರತ್ತು ಹಾಗೂ ನಿಬಂಧನೆಗಳೊಂದಿಗೆ 
ದಿನಾಂಕ: 01.01.2005 ರಿಂದ ದಿನಾಕ: 31.12.2006ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 696 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 735 SAS 2005, Bangalore, Dated: 31st May, 2005 
In accordance with rule 16(1) of AIS (DCRB) Rules, 1958, the following All India Serivces Officers 
borne on Karnataka Cadre on attaining the age of superannuation will retire from service during the year 
2006 on the dates mentioned in column 4 against their names: 







































































IAS 
Sl. Name of the officer & present designation Date of birth Date of retirement on 
No. Smt/ Shri Superannuation 
1 2 3 4 
1. S. Krishna Kumar (RR-69) 10.02.1946 28.02.2006 
2. Dr. J.N. Choubey (RR-70) 01.03.1946 28.02.2006 
3. Jayakar Jerome (SCS-83) 22.03.1946 31.03.2006 
4. Gautam Basu (RR-70) 21.08.1946 31.08.2006 
5. B.K. Das, (RR-69) 24.09.1946 30.09.2006 
6. M.G. Halappanavar (SCS-83) 15.10.1946 31.10.2006 
7. Sadashivaiah (SCS-84) 15.11.1946 30.11.2006 
8. Dr Malati Das (RR-70) 03.12.1946 31.12.2006 
9. T. Mukthamba (SCS-87) 17.12.1946 31.12.2006 
IPS 
1 2 3 4 
1. S. Mariswamy (RR-72) 30.01.1946 31.01.2006 
2. Y.R. Patil (SPS-72) 27.02.1946 28.02.2006 
3. K.S. Suresh Babu (SPS-79) 01.05.1946 30.04.2006 
4. Chandrashekara (SPS-78) 25.10.1946 31.10.2006 
5. Sial B.S. (RR-71) 06.12.1946 31.12.2006 
IFS 
1 2 3 4 
1. S.K. Ramalinge Gowda (SFS-76) 20.02.1946 28.02.2006 
2. B.M.T. Rajeev, (SFS-97) 06.08.1946 31.08.2006 
3. N. Chandrashekara Murthy (SFS-76) 04.12.1946 31.12.2006 




















By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
PR- 697 Department of Personnel and Administrative Reforms 
(Services-1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ೨೪೩ 





NOTIFICATION 
No. DPAR 62 SPS 2005, Bangalore, Dated: 31st May, 2005 

Shri B.N.P. Albuquerque, IPS (KN-69), Director General of Police and Commandant General 
Homeguards & E/o Director, Civil Defence & Direction Fire Force, Bangalore is transferred with immediate 
effect and posted until further orders as Director General and Inspector General of Police, Karnataka, 
Bangalore, vice Shri S.N. Borkar, IPS, retiring from service on 31.05.2005. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
PR- 698 Department of Personnel and Administrative Reforms 
(Services-1). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 27 ಪೊಸಿಪ 2005, ಬೆಂಗಳೂರು, ದಿನಾಂಕ: 6ನೇ ಜೂನ್‌, 2005 

ಶ್ರೀ ವಿ. ಗೋವಿಂದಯ್ಯ, ಡಿವೈ.ಎಸ್‌.ಪಿ. (ವೈರ್‌ಲೆಸ್‌) ಇವರಿಗೆ ವೇತನ ಶ್ರೇಣಿ ರೂ.9,580-14,200ರ ಎಸ್‌.ಪಿ. (ವೈರ್‌ಲೆಸ್‌), 
ಬೆಂಗಳೂರು (ನಾನ್‌-ಐಪಿಎಸ್‌) ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ನೇಮಕಮಾಡಲಾಗಿದೆ. 

ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯ ಮಂತ್ರಿಗಳು ಟಿಪ್ಪಣಿ ಸಂಖ್ಯೆ: ಪಿಎಸ್‌ಸಿಎಂ 2490:2005 ದಿನಾಂಕ: 21.04.2005ರಲ್ಲಿ 
ಅನುಮೋದಿಸಿರುವಂತೆ ಹಾಗೂ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಆಇ 1060 ವೆಚ್ಚ 6/2005 ದಿನಾಂಕ: 31.05.2005ರಲ್ಲಿ ನೀಡಿದ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 699 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 94 ಬಿಸಿಎ 2005, ಬೆಂಗಳೂರು, ದಿನಾಂಕ: 25ನೇ ಮೇ, 2005 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಕಇ 94 ಬಿಸಿಎ 2005, ದಿನಾಂಕ: 13.05.2005 ಮಾರ್ಪಡಿಸಿ, ಈ ಕೆಳಗೆ ನಮೂದಿಸಲಾದ ಜಿಲ್ಲಾ 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಗಳನ್ನು ತಕ್ಷಣ ಜಾರಿಗೆ ಬರುವಂತೆ ಅಥವಾ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ 
ನಮೂದಿಸಲಾದ ಸ್ಥಳಗಳಿಗೆ ವರ್ಗಾಯಿಸಿ ಮುಂದುವರಿಸಿ ಸ್ಥಳ ನಿಯುಕ್ತಿ ನೀಡಿ ಆದೇಶಿಸಿದೆ. 























ಕ್ರಮ | ವರ್ಗಾಯಿಸಿ ಆದೇಶದಲ್ಲಿರುವ: ವರ್ಗಾವಣೆಯಲ್ಲಿರುವ: ನಿಯೋಜನೆ ಮೇಲೆ ವರ್ಗಾಯಿಸಿ: ನಿಯೋಜಿಸಿ: ಮುಂದುವರಿಸಿ 

ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಹೆಸರುಗಳು ಮತ್ತು ಪದನಾಮ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 

1. ಶ್ರೀ ಎಸ್‌.ಜಿ. ಧನಶೆಟ್ಟಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಸ್ಥಳ ನಿರೀಕ್ಷಣೆಯಲ್ಲಿ ಅಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 

2. ಶ್ರೀ ಎಸ್‌.ಎಂ. ಕಣಬೂರ್‌, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, ಬಿಜಾಪುರ. | ಅಧಿಕಾರಿ, ಕೊಪ್ಪಳ. 

3. ಶ್ರೀ ವೈ. ಈರಣ್ಣ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಸ್ಥಳ ನಿರೀಕ್ಷಣೆಯಲ್ಲಿ ಅಧಿಕಾರಿ, ಹಾವೇರಿ. 

4. ಶ್ರೀ ಸಿ.ಎಂ. ಗಣಪತಿ, ಆಯುಕ್ತರ ಕಛೇರಿಯಲ್ಲಿನ ಶ್ರೀ ನಾಗರಾಜ್‌ ರವರ 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪ ಸಂಖ್ಯಾತರ ಅಧಿಕಾರಿ, ಕೊಪ್ಪಳ. | ವರ್ಗಾವಣೆಯಿಂದ ತೆರವಾದ ಹುದ್ದೆ. 

5. ಶ್ರೀ ದೇವಯ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಸ್ಥಳ ನಿರೀಕ್ಷಣೆಯಲ್ಲಿ ಅಧಿಕಾರಿ, ಮೈಸೂರು. 

6. ಶ್ರೀ ಎಂ.ಟಿ. ಶಂಕರಲಿಂಗೇಗೌಡ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಪ್ರಾಣಿಶಾಸ್ತ್ರ ಆಯ್ಕೆ ಶ್ರೇಣಿ, ಉಪನ್ಯಾಸಕರು, ಸರ್ಕಾರಿ ವಿಜ್ಞಾನ ಕಾಲೇಜು | ಅಧಿಕಾರಿ, ಹಾಸನ ಜಿಲ್ಲೆ. 
ಹಾಸನ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಫ್‌ದರ್‌ ಬೇಗ್‌ 
ಪಿ.ಆರ್‌. 700 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಮಾಜ ಕಲ್ಮಾಣ ಇಲಾಖೆ. 


೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೩, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಕಇ 126 ಬಿಇಟಿ 2005, ಬೆಂಗಳೂರು, ದಿನಾಂಕ: 24ನೇ ಮೇ, 2005 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಲಾದ ಸ್ಥಳಗಳಿಗೆ ವರ್ಗಾಯಿಸಿ ಸ್ಥಳನಿಯುಕ್ತಿ 
ನೀಡಿ ಆದೇಶಿಸಿದೆ. 


























ಕ್ರಮ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ 

1. ಶ್ರೀ ಎಸ್‌. ಕೃಷ್ಣೇಗೌಡ, ಕಾರ್ಯದರ್ಶಿ, ಕೇಂದ್ರ ಪರಿಹಾರ ಸಮಿತಿ, ಮಾಗಡಿ ರಸ್ತೆ, 
ಜಂಟಿ ನಿರ್ದೇಶಕರು, ಬೆಂಗಳೂರು, ಶ್ರೀ ಬಿ.ವಿ. ಸುಧಾಕರ ರವರ 
ಹಿಂದುಳಿದ ವರ್ಗಗಳ ಇಲಾಖೆ (ಸ್ಥಳ ನಿರೀಕ್ಷಣೆಯಲ್ಲಿ) ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 

2 ಶ್ರೀ ಬಿ.ವಿ. ಸುಧಾಕರ್‌, ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಕಾರ್ಯದರ್ಶಿ, ಕೇಂದ್ರ ಪರಿಹಾರ ಸಮಿತಿ, ಮಾಗಡಿರಸ್ತೆ, | ಆಯೋಗ, ಬೆಂಗಳೂರು, ಶ್ರೀ ಉಮೇಶ್‌ ರವರ 
ಬೆಂಗಳೂರು. ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಫ್‌ದರ್‌ ಬೇಗ್‌ 
ಪಿ.ಆರ್‌. 701 ಸರ್ಕಾರದ ಉಪ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 50 ಪೊಸಿಪ 2005, ಬೆಂಗಳೂರು, ದಿನಾಂಕ: 6ನೇ ಜೂನ್‌, 2005 

ಶ್ರೀ ಗಂಗಾಧರ್‌, ಪಿ.ಐ., (ನಿಸ್ತಂತು) ಇವರಿಗೆ ವೇತನ ಶ್ರೇಣಿ ರೂ.7,400-13,120ರ ಡಿವೈ.ಎಸ್‌.ಪಿ. (ನಿಸ್ತಂತು), ಇವರಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಂಬಡ್ತಿ ನೀಡಿ ಡಿ.ಜಿ., ಕಂಟ್ರೋಲ್‌ ರೂಂ, ಪ್ರಧಾನ ಕಛೇರಿ, ಬೆಂಗಳೂರು ಇಲ್ಲಿ 
ಶ್ರೀ ವಿ. ಗೋವಿಂದಯ್ಯ, ಡಿವೈ.ಎಸ್‌.ಪಿ. (ವೈರ್‌ಲೆಸ್‌) ರವರ ಮುಂಬಡ್ತಿಯಿಂದ ತೆರವಾದ ಸ್ಥಳಕ್ಕೆ ನೇಮಕಮಾಡಲಾಗಿದೆ. 

ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯ ಮಂತ್ರಿಗಳು ಟಿಪ್ಪಣಿ ಸಂಖ್ಯೆ: ಪಿಎಸ್‌ಸಿಎಂ 2491:2005 ದಿನಾಂಕ: 21.04.2005ರಲ್ಲಿ 
ಅನುಮೋದಿಸಿರುವಂತೆ ಹಾಗೂ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಆಇ 1112 ವೆಚ್ಚ 62005 ದಿನಾಂಕ: 27.05.2005 ರಲ್ಲಿ ನೀಡಿದ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 702 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 172, ನಯೋಸೇ 2004(ಭಾ), ಬೆಂಗಳೂರು, ದಿನಾಂಕ: 28ನೇ ಮೇ, 2005 
ದಿನಾಂಕ: 29.04.2005ರ ಅಧಿಸೂಚನೆ ಸಂಖ್ಯೆ: ನಅಇ 172 ನಯೋಸೇ 04 ರಲ್ಲಿ ಶ್ರೀ ಆರ್‌. ಕಾಂತರಾಜ್‌, ಡೆಪ್ಯೂಟಿ ಜನರಲ್‌ 
ಮ್ಯಾನೇಜರ್‌ (ಟೆಕ್ಸಿಕಲ್‌) ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಇವರನ್ನು ನಗರ ಯೋಜನಾ ಸಹಾಯಕ ನಿರ್ದೇಶಕರು, ಸಹಾಯಕ ನಿರ್ದೇಶಕರ 
ಕಛೇರಿ, ಉಡುಪಿ ಇಲ್ಲಿಗೆ ನೇಮಿಸಲಾಗಿದ್ದ ಆದೇಶವನ್ನು ಮಾರ್ಪಡಿಸಿ ಸದರಿಯವರನ್ನು ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಕೊಪ್ಪಳ 
ಇಲ್ಲಿ ಖಾಲಿ ಇರುವ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 703 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 73, ನಯೋಸೇ 2004, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
ಶ್ರೀ ಸಿ. ನಟರಾಜ್‌, ಕಿರಿಯ ನಗರ ಯೋಜಕರು, ಇವರು ನಗರ ಯೋಜನಾ ಸಹಾಯಕ ನಿರ್ದೇಶಕರು, ಚಿಕ್ಕಮಗಳೂರು ಕಛೇರಿಯಲ್ಲಿ 
ಕಿರಿಯ ನಗರ ಯೋಜಕರಾಗಿದ್ದಾಗ ಚಿಕ್ಕಮಗಳೂರು ಕಛೇರಿಯ ಸಹಾಯಕ ನಿರ್ದೇಶಕರ ಹುದ್ದೆಯ ಅಧಿಕ ಪ್ರಭಾರವನ್ನು ದಿನಾಂಕ: 01.06.2002 ರಿಂದ 
14.06.2004ರವರೆಗೆ ನಿರ್ವಹಿಸಿರುವುದರಿಂದ ಈ ಅವಧಿಗೆ ಸಹಾಯಕ ನಿರ್ದೇಶಕರ ವೇತನ ಶ್ರೇಣಿ ರೂ.7,400-13,120ಗಳ ಕನಿಷ್ಟ ವೇತನದ ಶೇಕಡ 
5ರಷ್ಟು ಪ್ರಭಾರ ಭತ್ಯೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 68ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 704 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


